ಕರ್ನಾಟಕ ವಿಧಾನ ಪರಿಷತು 


ಉತ್ತರಿಸಬೇಕಾದ ದಿನಾಂಕ: 


904 
ಶ್ರೀ ಅರವಿಂದ ಕುಮಾರ್‌ ಅರಳಿ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
7094207 


ಯೋಜನೆಯನ್ನು ಜಾರಿಗೊಳಿಸಲು ರಾಜ್ಯ 
ಸರ್ಕಾರವು ಕೈಗೊಂಡಿರುವ ಕ್ರಮಗಳೇನು: 


| ಸಂಪೂರ್ಣ 'ಮಾಹಿತಿ ನೀಡುವುದು) 


ಉತ್ತರಿಸುವ ಸಚಿವರು ಕೃಷಿ ಸಚಿವರು 
ಕ್ರಸಂ. ಪಶ್ನೆ ಉತ್ತರ 
ಅ) ಭಾರತದ ಪ್ರಧಾನ ಮಂತ್ರಿಗಳ ಕನಸಿನ ಕೇಂದ್ರ ಪುರಸ್ಕೃತ ಯೋಜನೆಯಾದ. 
ಯೋಜನೆಯಾದ ಮಿಲ್ಲೆಟ್‌. ಕ್ರಾಂತಿ|ರಾಷ್ಟಿಯ ' ಆಹಾರ ಭದ್ರತಾ ಅಭಿಯಾನದಡಿ 
ಸ್ಟ ಶಾ 


ನ್ಯೂಟ್ರಿಸಿರಿಧಾನ್ಯಗಳಿಗೆ (ನ್ಯೂಟ್ರಿ ಮಿಲ್ಲೆಟ್‌) ಹೆಚ್ಚು 


ಒತ್ತು ನೀಡಲಾಗುತ್ತಿದೆ. "ಈ ಯೋಜನೆಯಡಿ 
2021-22ನೇ ಸಾಲಿನಲ್ಲಿ ನ್ಯೂಟಿಸಿರಿಧಾನ್ಯ 
ಕಾರ್ಯಕ್ರಮವನ್ನು ಸಿರಿಧಾನ್ಯಗಳ .  (ಮಿಲ್ಲೆಟ್‌ಗಳ) 


ಕ್ಷತ್ರ ವಿಸ್ತರಣೆ 


er) 


ಹಾಗೂ ಉತ್ಪಾದಕತೆ ಹೆಚ್ಚಿಸುವ 


ನಿಟ್ಟಿನಲ್ಲಿ ಅನುಷ್ಣಾನಗೊಳಿಸಲಾಗುತ್ತಿದೆ. ಈ 
ಕಾರ್ಯಕ್ರಮಕ್ಕೆ ರೂ.7.71 ಕೋಟಿ ಅನುದಾನ 
ಮೀಸಲಿರಿಸಲಾಗಿದೆ. 


ಮುಂದುವರೆದು, ಈ ಕಾರ್ಯಕ್ರಮದಲ್ಲಿ 
ಉತ್ಪಾದಕತೆ ಹೆಚ್ಚಿಸುವ ತಾಂತ್ರಿಕತೆಗಳಾದ ಸುಧಾರಿತ 
ಬೀಜೋತ್ಪಾದನೆಗೆ 


ಬಿತ್ತನೆ ವಿತರಣೆ, 


ಪ್ರೋತ್ಸಾಹಧನ, ಸಮಗ್ರ' 


ಬೀಜ . 


ಪೋಷಕಾಂಶಗಳ 


ನಿರ್ವಹಣೆ, . ಸಮಗ್ರ. ಪೀಡೆ ನಿರ್ವಹಣೆ. ಸಣ್ಣ, 
| ಅತಿಸಣ್ಣ ರೈತರ ಸದುಪಯೋಗಕ್ಕಾಗಿ ಎತ್ತು ಚಾಲಿತ 


| ಉಪಕರಣಗಳು, ಸಿಂಕ್ಷರ್‌ ಸೆಟ್‌ ಸಹಾಯಧನದಲ್ಲಿ 
9 


ವಿತರಣೆ ಹಾಗೂ ಸಿರಿಧಾನ್ಯಗಳ ವ್ಯಾಪಕ 


ಪ್ರಚಾರಕ್ಕಾಗಿ ಅರಿವು ಮೂಡಿಸುವ 


ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. 


ಇದಲ್ಲದೆ ರಾಜ್ಯದಲ್ಲಿ ಸಿರಿಧಾನ್ಯ ಪ್ರದೇಶವನ್ನು 
ವಿಸ್ತರಿಸುವ ನಿಟ್ಟಿನಲ್ಲಿ“ ರೈತ ಸಿರೆ ಯೋಜನೆಯನ್ನು 
2019-20ನೇ 
ಗೊಳಿಸಲಾಗುತ್ತಿದ್ದು, 


ಸಾಲಿನಿಂದ  ' ಅನುಷ್ಠಾನ 


: ಸಾವಯವ , ಮತ್ತು 
ಸಾಂಪ್ರದಾಯಿಕವಾಗಿ ಬೆಳೆಯುವ ಸಿರಿಧಾನ್ಯಗಳಾದ | 
ನವಣೆ, ಹಾರಕ್ಕ ಹ ಕೊರಲೆ, ಬರಗು ಮತ್ತು 
ಊದಲು ಬೆಳೆಗಳನ್ನು (ರಾಗಿ, ಜೋಳ ಮತ್ತು ಸಜ್ಜ 
ಹೊರತುಪಡಿಸಿ) ಬೆಳೆಯುವ ರೈತರಿಗೆ ಬೆಳ ಸಮೀಕ್ಷೆ 
ಆಧಾರದ ಮೇರೆಗೆ ಗರಿಷ್ಠ ಎರಡು ಹೆಕ್ಟೇರ್‌ 
ಗೊಳ 


ಪಟ್ಟು € ಹೆಕ್ಟೇರ್‌ ಗೆ ರೂ:10000/-. 


ಗಳಂತೆ ಪ್ರೋತ್ಸಾಹಧನ ನೀಡಲಾಗುತ್ತಿದೆ. 


ಪೌಷ್ಠಿಕ ಆಹಾರಗಳಾದ ಮಿಲ್ಲೆಟ್‌, ಜೋಳ, 


ಆ) ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ 
ರಾಗಿ ಮುಂತಾದವುಗಳನ್ನು ' ನ್ಯಾಯಬೆಲೆ | ಸೆಂಗ್ರಹಿಸಲಾಗುವ ಜೋಳ ಮತ್ತು ರಾಗಿಯನ್ನು ! 
'ಈರಗಡಗಳ `ಮಪೇನ `ವತರಸಶು ಕಮ | ಸಾರ್ವಜನಿಕ ವತರಣಾ--ಪದ್ಧಕಿಯಡ್‌ `ಪಡತರ 
ಕೈಗೊಳ್ಳಲಾಗಿದೆಯೇ: (ಹಾಗಿದ್ದಲ್ಲಿ, ವಿವರ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗುತಿದೆ. 
ನೀಡುವುದು) 

ಇ) ere ಪಡಿತರ ಮೂಲಕ 2020-21ನೇ ಸಾಲಿನ ಕನಿಷ್ಠ ಬೆಂಬಲ 
ವಿತರಿಸಲು ಅಗತ್ಯವಿರುವಷ್ಟು ಮಿಲ್ಲೆಟ್‌, | ಬೆಲೆ ಯೋಜನೆಯಡಿ ' ಸಂಗ್ರಹಸಲಾಗಿರುವ 


ರಾಗಿ, ಜೋಳ ರಾಜ್ಯದಲ್ಲಿ ಲಭ್ಯವಿದೆಯೇ? 
(ಪೂರ್ಣ ಮಾಹಿತಿ ನೀಡುವುದು) 


4,74,098.246 ಮೆಟ್ರಿಕ್‌ ಟನ್‌ ರಾಗಿ ಹಾಗೂ 


80,722.469 ಮೆಟ್ರಿಕ್‌ ಟನ್‌ ಜೋಳವನ್ನು 
ಸಾರ್ವಜನಿಕ ' ವಿತರಣಾ ಪದ್ಧತಿಯಡಿ 
ವಿತರಿಸಲಾಗುತ್ತಿದೆ. 


ಸಂಖ್ಯೆಕೃಇ/109/ಕೃಕ್ಳೇಉ/2021 


AS) 


ಕೃಷಿ ಫಚಿವರು 


